ಸದನದಲ್ಲಿ ಉತ್ತರಿಸುವ ಪ್ರಶ್ನೆ ಕರ್ನಾಟಕ ವಿಧಾನ ಪರಿಷತ್ತು 
ನೂರ ಮೂವತ್ತೆಂಟನೆಯ ಅಧಿವೇಶನ 


ಸೋಮವಾರ, ದಿನಾಂಕ: 22ನೇ ಜುಲೈ, 2019 


ಕೊಡಗು ಜಿಲ್ಲೆಯಲ್ಲಿ ಹಾಳಾಗಿರುವ ಕಾಫಿ ಬೆಳೆ ಪುನಃಶ್ಲೇತನ ಕುರಿತು 

ಶ್ರೀಮತಿ ಎಸ್‌. ವೀಣಾ ಅಚ್ಚ ಯ್ಯ (ವಿಧಾನಸಭೆಯಿಂದ ಚುನಾಯಿತರಾದವರು) - 

83 (663) ತೋಟಗಾರಿಕೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 

(ಅ) ಕೊಡಗು ಜಿಲ್ಲೆಯಲ್ಲಿ ಕಳೆದ ವರ್ಷ ಸಂಭವಿಸಿದ ಪ್ರಕೃತಿ ವಿಕೋಪದಲ್ಲಿ ಹಾಳಾದ ಕಾಫಿ ಬೆಳೆ ವಿಸ್ತೀರ್ಣವೆಷ್ಟು ; 


(ಆ) ಸದರಿ ಹಾಳಾಗಿರುವ ಕಾಫಿ ತೋಟಗಳ ಪುನಃಶ್ಲೇತನ ಹಾಗೂ ಪುನರ್‌ ನಿರ್ಮಾಣಕ್ಕೆ ಇಲಾಖೆ ರೂಪಿಸಿರುವ ಯೋಜನೆ 
ಮತ್ತು ಕಾರ್ಯಕ್ರಮಗಳೇನು; 


(ಇ) ಕಾಫಿ ಬೆಳೆಗಾರರು ಬಹುಕಾಲ ಆದಾಯ ನೀಡುವ ತೋಟಗಳನ್ನು ಕಳೆದುಕೊಂಡ ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದು, 
ಅವರಿಗೆ ಸರ್ಕಾರ ನೀಡಿರುವ ಸಹಾಯ ಹಾಗೂ ಆರ್ಥಿಕ ಸೌಲಭ್ಯಗಳೇನು ? 


